ಹಳಿಗೆ 

ಬಂದ 


ಎಳೆಯರು 


ಎ . ಪಿ . ಮಾಲತಿ 


ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟೆ, ಬೆಂಗಳೂರು 


N 


) 


ಕಿರಿಯರ ಪುಸ್ತಕ ಮಾಲೆ 
ಈ ಪುಸ್ತಕ ಮಾಲೆಯ ಕೆಲವು ಪುಸ್ತಕಗಳನ್ನು ವಂತೆ ಪ್ರಕಟಿಸುವ ಅವಕಾಶ 
ದೊರಕಿದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಕೃತಿಗಳ ಬಗೆಗೆ ಬೇಡಿಕೆ ಸಲ್ಲಿಸಿದ್ದ 
ರಿಂದ, ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಪ್ರಕಟಣೆಗಳ ಪುನರ್ ಮುದ್ರಣಕ್ಕೆ 
ನೆರವಾದ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಪರಿಷತ್ತು ಆಭಾರಿಯಾಗಿದೆ. 
ಹಾಗೆಯೇ ಅಲ್ಪಕಾಲದಲ್ಲೇ ಈ ಪುಸ್ತಕಗಳ ಮರುಮುದ್ರಣ ವರಾಡಿಕೊಟ್ಟ 
ಲಕ್ಷ್ಮಿ ಎಂಟರ್ ಪ್ರೈಸಸ್ ಅವರಿಗೂ ನಮ್ಮ ಕೃತಜ್ಞತೆಗಳು . 

- ಜಿ. ಎಸ್ . ಸಿದ್ದಲಿಂಗಯ್ಯ 

- ಅಧ್ಯಕ್ಷ 
HALLIGE BANDA YALEYARU 
by A . P . Malathi 
Published by Kannada Sahitya Parishat 
Chamarajpet, Bangalore -560 018 


ಮೊದಲನೆಯ ಮುದ್ರಣ : ೧೯೮೦ 
ಎರಡನೆಯ ಮುದ್ರಣ : ೧೯೯೦ 
ಮೂರನೆಯ ಮುದ್ರಣ : ೧೯೯೧ 


ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಪದಾಧಿಕಾರಿಗಳು 

: ಪ್ರೊ | ಜಿ. ಎಸ್ . ಸಿದ್ಧಲಿಂಗಯ್ಯ 
ಗೌರವ ಕಾರ್ಯದರ್ಶಿಗಳು : ಗೊ . ರು . ಚನ್ನಬಸಪ್ಪ 

ಟಿ. ರಾಮಯ್ಯ 
ಗೌರವಕೋಶಾಧ್ಯಕ್ಷ : ಎಸ್ . ವಿ. ಶ್ರೀನಿವಾಸರಾವ್ 
ಬೆಲೆ : ರೂ . ೩ - ೦೦ 


ಲಕ್ಷ್ಮಿ ಎಂಟರ್ ಪ್ರೈಸಸ್‌ 
ಚಾಮರಾಜಪೇಟೆ, ಬೆಂಗಳೂರು- 18 


ಹಳ್ಳಿಗೆ ಬಂದ ಎಳೆಯರು 


ಬೇಸಿಗೆ ರಜೆಯ ಕಾಲ. ಮನೆಯಲ್ಲಿ ಅಜ್ಜನಿಗೆ 
ಎಣೆಯಿಲ್ಲದಷ್ಟು ಸಂತೋಷ. ಅಜ್ಜಿಗೆ ವಿಧವಿಧ ತಿಂಡಿ ಭ ಕ್ಷ 
ಗಳನ್ನು ಮಾಡುವ ಸಂಭ್ರಮ. ಮನೆಯು ಮಕ್ಕಳ ರಾಜ್ಯ 
ದಿಂದ ತುಂಬಿಹೋಗಿದೆ. ಅಜ್ಜ ಮತ್ತು ಅಜ್ಜಿ ತಮ್ಮ 
ವಯಸ್ಸನ್ನು ಮರೆತು ಮಕ್ಕಳೊಂದಿಗೆ ಬೆರತು ನಲಿಯುತ್ತಿದ್ದಾರೆ. 
ಯಾಕೆ ಈ ಸಂತೋಷ, ಸಂಭ್ರಮಗಳು ? ಯಾರಿಂದ ? . . . . 

ಅವರ ಮನೆಗೆ ಬಂದು , ಈ ಸಂತೋಷ ಸಂಭ್ರಮ 
ಗಳನ್ನು ತಂದವರು ಬೇರೆ ಯಾರೂ ಅಲ್ಲ ಬೆಂಗಳೂರಿನಲ್ಲಿ 
ವಾಸಿಸುತ್ತಿರುವ ಅವರ ಮಗನ ಮಕ್ಕಳಾದ ಹದಿನಾಲ್ಕು 
ವರ್ಷದ ಉಲ್ಲಾಸ ಮತ್ತು ಅವನ ಹನ್ನೆರಡು ವರ್ಷದ ತಂಗಿ 
ಸುಷ್ಮಾ , ಬೆಂಗಳೂರು ಶಾಲೆಗಳಿಗೆ ಬೇಸಿಗೆಯ ರಜ ದೊರೆತಾಕ್ಷಣ 
ಉಲ್ಲಾಸ ತನ್ನದೇ ಪ್ರಾಯದ ಗೆಳೆಯರಾದ ಸತೀಶ ಮತ್ತು 
ನರೇಂದ್ರನನ್ನೂ ಸುಷ್ಮಾ ತನ್ನ ಪ್ರಾಯದ ಗೆಳತಿ ಜಾನಕಿಯನ್ನೂ 
ಅಜ್ಜನ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಇದೇ ಸಮಯ 
ದಲ್ಲಿ ಮನೆಯಲ್ಲೇ ಇರುವಉಲ್ಲಾಸನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ 
ಉತ್ತರ ಭಾರತದ ಪ್ರವಾಸಕ್ಕೆ ಹೊರಟು 
ಉಲ್ಲಾಸ, ಸುಷ್ಕಳಿಗೆ ತಮ್ಮ ತಂದೆಯ ತಮ್ಮನು ಮನೆಯಲ್ಲಿ 
ಇಲ್ಲದಿರುವುದು ಬಹಳ ಒಳಿತು ಎನ್ನಿಸಿತು, ಇನ್ನು ಒಂದು 


ತಿಂಗಳೂ ಅಜ್ಜ ಅಜ್ಜಿಯ ಜೊತೆಯಲ್ಲಿ ಹಳ್ಳಿಯಲ್ಲಿ ಮಕ್ಕಳದೇ 
ರಾಜ್ಯಭಾರ . 

ಅಜ್ಜನ ಮನೆಯಿರುವುದು ಮಲೆನಾಡಿನ ಒಂದು ಹಳ್ಳಿ 
ಮೂಲೆಯಲ್ಲಿ, ತೀರಾ ಕಗ್ಗಾಡು, ಬಸ್ಸು ರಸ್ತೆಯಿಂದ ಮೂರು 
ಮೈಲು ಒಳದಾರಿಯಲ್ಲಿ ಕಾಲುನಡಿಗೆ ಅಥವಾ ಎತ್ತಿನ ಗಾಡಿ 
ಯಲ್ಲಿ ಹೋಗಬೇಕು , ನರೇಂದ್ರ , ಸತೀಶ ಮತ್ತು ಜಾನಕಿಗೆ 
ಹಳ್ಳಿಯ ವಾತಾವರಣ ತೀರಾ ಹೊಸದು. ಈವರೆಗೂ 
ನಗರವನ್ನು ಬಿಟ್ಟು ಬೇರೆ ಕಡೆಗೆ ಹೋದವರಲ್ಲ. ಉಲ್ಲಾಸ 
ಅವರನ್ನು ಒತ್ತಾಯಿಸಿ ಹಳ್ಳಿ ನೋಡಲು ತಮ್ಮ ಜೊತೆಗೆ 
ಕರೆದುಕೊಂಡು ಬಂದಿದ್ದಾನೆ. ವಾಹನಗಳಿಂದ ದೂರವಾದ 
ಯಾವುದೇ ಸದ್ದು ಗದ್ದಲಗಳಿಂದ ಹೊರತಾದ ಅಜ್ಜನಹಳ್ಳಿ 
ಮನೆಮಕ್ಕಳ ಪಾಲಿಗೆ ಬೇಸಿಗೆಯ ರಜೆಯೆ ವಿಶ್ರಾಂತಿಧಾಮ 
ವಾಯಿತು. ಹಚ್ಚ ಹಸುರಿನ ಸಸ್ಯಸಮೃದ್ಧಿಯಲ್ಲಿ, ಜಲರಾಶಿ 
ಯಲ್ಲಿ, ವಿಶಾಲವಾದ ಬೆಟ್ಟ ಕಾಡುಗಳಲ್ಲಿ ಎಳೆಯರು ತಮ್ಮನ್ನು 
ತಾವೇ ಮರೆತರು. ಉಲ್ಲಾಸನ ಅಜ್ಜ ಅಜ್ಜಿ ಅವರ ಪಾಲಿಗೆ 
ಬಹಳ ಆತ್ಮೀಯರಾಗಿ ಹೋದರು. 

ಮಕ್ಕಳಿಗಾಗಿ ಅಜ್ಜಿ ಮನೆಯೆದುರು ಜೋಕಾಲಿಯನ್ನು 
ಕಟ್ಟಿಸಿದರು . ಅಜ್ಜಿ ಕೊಟ್ಟಿಗೆಯ ಮೂಲೆಯಲ್ಲಿ ಅಡಿಗೆಯಾಟಕ್ಕೆ 
ಅನುಕೂಲವಾಗುವಂತೆ ಸಣ್ಣಪುಟ್ಟ ಪಾತ್ರೆಗಳನ್ನೆಲ್ಲ ತೆಗೆದು 
ಕೊಟ್ಟಳು, ಕೇರಂ, ಹಾಕಿ, ಕ್ರಿಕೆಟ್ ಯಾವುದೂ ಇಲ್ಲದೆ ನಗರದ 
ಮಕ್ಕಳಿಗೆ ಬೇಸರವಾಗಬಾರದೆಂದು ಅಜ್ಜಿ ಅವರ ಜೊತೆಯಲ್ಲಿ 
ಕಣ್ಣು ಮುಚ್ಚಾಲೆಯನ್ನು ಆಡುವರು. ಸಿನಿಮಾ ನಾಟಕಗಳೂ 
ಇಲ್ಲದೆ ಹುಡುಗಿಯರು ಬೇಸರಿಸಬಾರದೆಂದು ಅಜ್ಜಿ ಅಡಿಗೆ 
ಯಾಟದಲ್ಲಿ ಭಾಗವಹಿಸುವರು . ಹುಡುಗರು ಅಜ್ಜನ ಜೊತೆ 


ಯಲ್ಲಿ ಗದ್ದೆ , ತೋಟ, ಕಾಡುಗಳನ್ನು ಸುತ್ತುವರು . ಪ್ರಶ್ನೆಗಳ 
ಮೇಲೆ ಪ್ರಶ್ನೆ ಕೇಳುವರು . ಹುಡುಗಿಯರು ಅಜ್ಜಿಯ ಜೊತೆ 
ಕಾಡಿನ ಹೂವುಗಳನ್ನು ಆರಿಸುವರು . ರೆಂಜೆ, ಬಕುಳ , ಸಂಪಿಗೆ, 
ಇರುವಂತಿಗೆ ಮೊದಲಾದ ಹೂವುಗಳನ್ನು ತಂದು ರಾಶಿ ಹಾಕಿ 
ಕೊಂಡು ಮಾಲೆ ಮಾಡಿ ಮುಡಿಯುವರು . 


) 


D 


TO 


ಅಜ್ಜನ ಮನೆ ಹಳೆಯ ಕಾಲದ ಮನೆ, ವಿದ್ಯುದ್ದೀಪ 
ಗಳಿರಲಿಲ್ಲ. ಬೆಳಗಿನ ನೇಸರು ಮೂಡುವ ಮೊದಲು ಚಿಲಿಪಿಲಿ 
ಗುಡುವ ಹಕ್ಕಿಗಳ ಉಲಿತ, ಕೋಗಿಲೆಯ ಗಾನ, ನೇಸರಿನ 


ಎಳೆಯ ಕಿರಣಗಳ ರಮಣೀಯ ನೋಟ, ನಡುಬಿಸಿಲಿನ ಸೆಕೆ 
ಯಲ್ಲಿಯೂ ಬೀಸುವ ತಂಪು ಗಾಳಿ, ರಾತ್ರಿ ಕತ್ತಲೆಯಾವರಿಸಿದ 
ಮನೆಯಲ್ಲಿ ಸಣ್ಣ ಬುಡ್ಡಿ ದೀಪದ ಬೆಳಕು , ಹೊರಗೆ ಕತ್ತಲೆ 
ಯನ್ನು ಬೆಳಗಿಸುವ ಸಹಸ್ತ ಮಿಂಚುಹುಳುಗಳ ಬೆಳಕು . 
ಇವೆಲ್ಲವುಗಳಿಂದ ನಗರದ ಎಳೆಯರು ಬಹಳ ಪ್ರಭಾವಿತರಾಗಿ 
ಹೋದರು . ಅಜ್ಜನ ಮನೆ ಬದಿಯಲ್ಲಿ ವಿಶಾಲವಾದ ಕಾಡು 
ಇದೆ. ಅಲ್ಲಿ ಗೇರು, ಬೇಲ, ಮಾವಿನ ಹಣ್ಣುಗಳನ್ನು ಕುಯ್ಯುವು 
ದೆಂದರೆ ಅವರಿಗೆಲ್ಲ ಎಲ್ಲಿಲ್ಲದ ಸಂಭ್ರಮ , ಪಾದರಕ್ಷೆ ತೊಡುವ 
ಕಾಲುಗಳಿಗೆ ಕಲ್ಲುಮುಳ್ಳುಗಳು ಚುಚ್ಚಿದರೂ ಬೇಸರವಿಲ್ಲ. 
ಅವರಿಗೆ. 
- ಅಜ್ಜನ ಮನೆಯ ಪಶ್ಚಿಮ ಭಾಗದಲ್ಲಿ ಹರಿಯುವ 
ನದಿಯಿದೆ. ಬೇಸಿಗೆ ಕಾಲವಾದುದರಿಂದ ಅಜ್ಜ ಅದಕ್ಕೆ ಒಡ್ಡು 
ಕಟ್ಟಿಸಿಕೊಂಡಿದ್ದಾರೆ. ಉಳಿಸಿಕೊಂಡ ನೀರು ನಾಲ್ಕು ಆಳುದ್ದ 
ಇರಬಹುದು. ಮರದ ತೆಪ್ಪವನ್ನು ಮಾಡಿಕೊಂಡು ಆಗಾಗ 
ಅನೇಕರು ಅಲ್ಲಿ ಮಿಾನು ಹಿಡಿಯುತ್ತಾರೆ. ಅಲ್ಲಿಯ ಮರಳ 
ರಾಶಿಯನ್ನು ತಂದು ಮಕ್ಕಳು ಅಜ್ಜನ ಮನೆಯೆದುರು ಗೂಡು 
ಕಟ್ಟುವರು, ಮರಳಿನಲ್ಲಿ ಮನೆ ಮಾಡುವರು . 

ನದಿಯಲ್ಲಿ ಆಡಬೇಕೆಂದು ಉಲಾ ಸ, ಸುಷಾ ಆಗಾಗ 
ಹಠ ಮಾಡಿದಾಗ ಅಜ್ಜ ಅವರಿಗೆ ಬೇಸರವಾಗಬಾರದೆಂದು 
ಎಲ್ಲರನ್ನೂ ತೆಪ್ಪದಲ್ಲಿ ಕುಳ್ಳಿರಿಸಿ ಒಂದು ಬಾರಿ ತಿರುಗಾಡಿಸೋಣ 
ಎಂದುಕೊಂಡರು. ಸಮೃದ್ಧವಾದ ನೀರನ್ನು ಕಂಡರಿಯದ 
ಸತೀಶ, ನರೇಂದ್ರ , ಜಾನಕಿ ತೆಪ್ಪದಲ್ಲಿ ಕುಳಿತುಕೊಳ್ಳುವುದಕ್ಕೆ 
ಹೆದರಿದರು. ತೆಪ್ಪ ಪಚ ಪಚ ಸದ್ದು ಮಾಡುತ್ತ ನೀರಿನಲ್ಲಿ 
ಅತ್ತಿತ್ತ ಓಲಾಡುವಾಗ ಪ್ರಾಣಭಯದಿಂದ ಚೀತ್ಕರಿಸಿದರು. 


ಅಜ್ಜ ಅವರಿಗೆ ಧೈರ್ಯ ಹೇಳಿ ಇಬ್ಬಿಬ್ಬರನ್ನೇ ತೆಪ್ಪ ನಡೆಸುವವನ 
ಜೊತೆ ಕುಳ್ಳಿರಿಸಿ ನದಿಯಲ್ಲಿ ಒಂದೊಂದು ಸುತ್ತು ತಿರುಗಾಡಿ 
ಸಿದರು, ಆಹಾ, ನೀರಿನ ಮೇಲೆ ತೆಪ್ಪದಲ್ಲಿ ಕುಳಿತು ಹೋಗುವ 
ಮಜ ಆಗ ತಿಳಿಯಿತು ಮಕ್ಕಳಿಗೆ, ಸುತ್ತಲೂ ತೆಂಗಿನಮರಗಳು , 
ಬದಿಯಲ್ಲಿ ಕುರುಚಲು, ಕಾಡು ಪೊದೆಗಳು, ನದಿಯ ಮೇಲೆ 
ಹಾರುವ ಅಸಂಖ್ಯ ಬೆಳ್ಳಕ್ಕಿಯ ಸಾಲುಗಳು, ಮುಳುಗುವ 
ಸೂರ್ಯನ ಕಣ್ಮನ ಸೆಳೆಯುವ ದೃಶ್ಯ - ಇವನ್ನೆಲ್ಲ ಕಂಡು 
ಎಲ್ಲರಿಗೂ ಆಗಾಗ ಜಲರಾಶಿಯಲ್ಲಿ ವಿಹಾರ ನಡೆಸೋಣ 
ಎನ್ನಿಸಿತು. 

ನದಿಯ ಆಚೆ ದಡದಲ್ಲಿ ಅಜ್ಜನ ಸ್ನೇಹಿತರ ಮನೆಯಿದೆ. 
ಅಲ್ಲಿಗೆ ಹೋಗಲು ತೆಪ್ಪದಿಂದಲೇ ಹೋಗಬೇಕು . ಅವರು 
ಅನೇಕಾನೇಕ ಉತ್ತಮ ತಳಿಯ ದನಗಳನ್ನು ಸಾಕಿಕೊಂಡಿದು 
ಹಾಲಿನ ಡೈರಿಯನ್ನು ಮಾಡಿಕೊಂಡಿದ್ದಾರೆ. ಒಂದು ದಿನ ತಮ್ಮ 
ಸ್ನೇಹಿತರ ಮನೆಯಲ್ಲಿರುವ ಹಾಲಿನ ಡೈರಿಯನ್ನು ಮಕ್ಕಳಿಗೆ 
ತೋರಿಸಲು ಅಜ್ಜ ಎಲ್ಲರನ್ನೂ ಅಲ್ಲಿಗೆ ಕರೆದೊಯ್ದರು. ತೆಪ್ಪದ 
ಮೇಲೆಹೋಗುವಾಗ ಮಕ್ಕಳ ಖುಷಿ ಹೇಳತೀರದು. ಅಜ್ಜನ 
ಸ್ನೇಹಿತರು, ಅಜ್ಜ , ಅಜ್ಜಿ ಮತ್ತು ಮಕ್ಕಳನ್ನು ಆದರದಿಂದ 
ಬರಮಾಡಿಕೊಂಡು ಕುಡಿಯಲು ಎಳೆನೀರು ಕೊಟ್ಟರು. ಅವರ 
ಕೊಟ್ಟಿಗೆಯ ತುಂಬಾ ಸಿಂಧಿ, ಜರ್ಸಿ , ಹಾವನ, ರೆಡ್ ಡೇನ್ 
ಇತ್ಯಾದಿ ಅನೇಕ ವಿಧದ ದನಗಳಿದ್ದವು. ಮಕ್ಕಳಿಗೆ ಅವುಗಳ 
ಪರಿಚಯವನ್ನು ಮಾಡಿಕೊಟ್ಟರು. 

- ಅವುಗಳ ತುಂಬಿದ ಕೆಚ್ಚಲು, ತಂಬಿಗೆ ತುಂಬಿದ ಹಾಲನ್ನು 
ನೋಡಿದರೆ ಯಾರ ಬಾಯಲ್ಲಿಯೂ ನೀರೂರಬೇಕು. ಪುಷ್ಟಿ 
ಯಾದ ರೇಶೆಯಂತೆ ಹೊಳೆಯುವ ಮೈಗಳ ದನಗಳನ್ನು 


ನೋಡುವುದೇ ಒಂದು ಚೆಂದ . ಅಜ್ಜನ ಸ್ನೇಹಿತರಿಗೆ ದನ 
ಎಮ್ಮೆಗಳನ್ನು ಸಾಕುವ ಹವ್ಯಾಸ, ಅಜ್ಜ ಗೊಬ್ಬರಕ್ಕಾಗಿಊರ 
ದನಗಳನ್ನು ಮನೆಯಲ್ಲಿ ಸಾಕಿಕೊಂಡಿದ್ದರೆ ಅವರ ಸ್ನೇಹಿತರು 
ಹಾಲಿನ ವ್ಯವಹಾರಕ್ಕೊಸ್ಕರ ಬೇರೆ ಬೇರೆ ಊರುಗಳಿಂದ ದನ 
ಎಮ್ಮೆಗಳನ್ನು ತಂದು ಸಾಕುತ್ತಿದ್ದಾರೆ. ಅವರ ಎಂ . ಎ . ಓದಿದ 
ಪದವೀಧರ ಮಗನಿಗೂ ಕೃಷಿಯ ಜೊತೆಯಲ್ಲಿ ದನಗಳನ್ನು 
ಸಾಕಲು ಇಷ್ಟ . ಅಲ್ಲಿರುವ ಕೆಲವು ದನಗಳಿಗೆ ಕೋಡುಗಳು 
ಇರಲಿಲ್ಲ. .. 

“ ಇದ್ಯಾಕೆ ಅಜ್ಜ , ಇವುಗಳಿಗೆ ಇನ್ನೂ ಕೋಡುಮೂಡಿಲ್ಲ ” 
ಕೇಳಿದ ನರೇಂದ್ರ . . 

* ಎಳೆಯ ಕರುಗಳ ಕೋಡು ಮೂಡುವ ಮೊದಲೇ 
ಒಂದು ವಿಧದ ಆ್ಯಸಿಡ್ ಹಾಕಿ ಅದನ್ನು ಸುಟ್ಟುಬಿಡುತ್ತೇವೆ. 
ಆಮೇಲೆ ಅಲ್ಲಿ ಕೋಡುಮೂಡುವುದೇ ಇಲ್ಲ ” ಎಂದರು ಅಜ್ಜನ 
ಸ್ನೇಹಿತರು . 

ಅನಂತರ ದನಗಳಿಗೆ ಬರುವ ಗಂಟಲು ರೋಗ, ಕಾಲು 
ಬೇನೆ, ಮೊಲೆರೋಗಗಳ ವಿಷಯವನ್ನು ಹೇಳುತ್ತ , “ ನಾವು 
ಜಾಗ್ರತೆಯಾಗಿ ಇರಲೇಬೇಕು. ಹಳ್ಳಿಯಲ್ಲಿ ಸರಿಯಾದ ಪಶು 
ವೈದ್ಯರು ಇಲ್ಲದೇ ತಾಪತ್ರಯವಾಗಿದೆ ” ಎಂದರು . 

ಕೊಟ್ಟಿಗೆಯ ಇನ್ನೊಂದು ಪಾರ್ಶ್ವದಲ್ಲಿ ಎಮ್ಮೆಗಳನ್ನು 
ಕಟ್ಟಿಹಾಕಿದ್ದರು. ಕಾಡು ಎಮ್ಮೆಯನ್ನು ಹೋಲುವ ಸುರುಳಿ 
ಕೋಡಿನ ಭೀಮಗಾತ್ರದ ಮುರೆ ಎಮ್ಮೆಯನ್ನು ನೋಡಿ ಭೀತ 
ರಾದರು ಹುಡುಗಿಯರು ಸೊಪ್ಪು ಸಗಣಿಯ ರಾಶಿಯಲ್ಲಿ 
ಹೊರಳಿಕೊಂಡಿದ್ದ ಎಮ್ಮೆಗಳ ವಾಸನೆಗೆ ಮೂಗು ಹಿಡಿದು 
ಕೊಂಡ ಉಲ್ಲಾಸ, ಕಾಲಿಗೆ ಮೆತ್ತಿಕೊಂಡ ಸಗಣಿಯಿಂದ ಅಷ್ಟು 


ಎತ್ತರಕ್ಕೆ ನೆಗೆದ ನರೇಂದ್ರ. ಆಗ ಅಲ್ಲಿಯೇ ಕಟ್ಟಿ ಹಾಕಿದ್ದ 
ಕೋಣ ಅವನನ್ನು ಕಂಡು ತಾನೂ ನೆಗೆಯಲು ಯತ್ನಿಸಿ 
ಎಲ್ಲರನ್ನೂ ಹೆದರಿಸಿಬಿಟ್ಟಿತು. 

ಹೆಚ್ಚು ಹೊತ್ತು ನಿಲ್ಲಲಾರದೆ ಹಿಂದಿರುಗಿ ಜಗಲಿಯತ್ತ 
ಬಂದಾಗ ಬಿಸಿಹಾಲು ಸಿದ್ಧವಾಗಿತ್ತು . ಅದನ್ನು ಕುಡಿದು 
ಮುಗಿಸಿ ಅವಸರದಲ್ಲಿ ಮನೆಯವರಿಂದ ಬೀಳ್ಕೊಟ್ಟು ಎಲ್ಲರೂ 
ನದೀದಡಕ್ಕೆ ಬಂದರು . ತಂಪಾದ ಕಾಡಿನ ಗಾಳಿಯಿಂದ, ನೀರಿನ 
ಸ್ಪರ್ಶದಿಂದ, ನದೀ ತೀರದಲ್ಲಿ ಕೇಳಿಬಂದ ಹಕ್ಕಿಗಳ ಚಿಲಿಪಿಲಿ 
ಸದ್ದಿನಿಂದ ಮಕ್ಕಳ ಮೈಮನಗಳೂ ಪುಳಕಿತಗೊಂಡವು. 

“ ಅಜ್ಜ , ಅವರ ಮನೆಯ ದನಗಳನ್ನೆಲ್ಲ ಇನ್ನೊಮ್ಮೆ 
ನೋಡೋಣವೆಂದು ಅನಿಸುತ್ತದೆ. ಎಷ್ಟು ಚೆನ್ನಾಗಿ ಸಾಕಿದ್ದಾರೆ” 
ಎಂದಳು ಸುಷ್ಮಾ . 

ಎಲ್ಲರೂ ತೆಪ್ಪದಲ್ಲಿ ಕುಳಿತು ಈಚೆ ದಡಕ್ಕೆ ಬಂದಾಗ 
ಉಲ್ಲಾಸ ಹೇಳಿದ, “ ಪ್ರತಿ ದಿನವೂ ನಾವು ಇಲ್ಲಿಗೆ ಬಂದು ತೆಪ್ಪ 
ದಲ್ಲಿ ಆಟ ಆಡೋಣ.” 

- “ ಓಹೋ , ಇದಕ್ಕಿಂತ ಬೇರೆ ಗಮ್ಮತ್ತು ಇನ್ನಿಲ್ಲ ” ಎಂದ 
ನರೇಂದ್ರ . 

ಅಜ್ಜಿ ಗದರಿಕೊಂಡರು, “ ನಾಲ್ಕು ಆಳುದ್ದ ನೀರಿದೆ ನದಿ 
ಯಲ್ಲಿ ಮುಳುಗಿದ ಮೇಲೆ ಗೊತ್ತಾದೀತು ನಿಮ್ಮ ಆಟದ 
ಗಮ್ಮತ್ತು. ” 
- ಅಜ್ಜ ಕೆಂಗಣ್ಣಿನಿಂದ ನೋಡಿದರು , “ ನನಗೆ ಹೇಳದೆ, 
ನನ್ನನ್ನು ಕೇಳದೆ ನಿಮ್ಮ ಐದು ಜನರಲ್ಲಿ ಯಾರಾದರೂ ಒಬ್ಬರು 
ನದೀ ತೀರಕ್ಕೆ ಬಂದಿರೆಂದರೆ ನೋಡಿಕೊಳ್ಳಿ, ಕಾಲು ಮುರಿದು 
ಕೈಗೆಕೊಡೇನೆ, ಹುಷಾರು . ” 


ಮಾವಿನಕಾಯಿ ಹೋಳುಗಳಿಗೆ ಉಪ್ಪು ಮೆಣಸಿನ ಪುಡಿ 
ಯನ್ನು ಸೇರಿಸಿಕೊಂಡು ಮುತ್ತುಗದ ಎಲೆಯ ಮೇಲಿಟ್ಟು 
ತಿನ್ನುತ್ತಿದ್ದಂತೆ ತರಗೆಲೆ ಹಾಸಿದ ನೆಲದಮೇಲೆ ಅಂಗಾತನೆ 
ಮಲಗಿ ಬಿಳಿ ಆಗಸವನ್ನು ದಿಟ್ಟಿಸುತ್ತಿದ್ದ ಉಲ್ಲಾಸ ಸ್ಪಿಂಗ್‌ನಂತೆ 
ಮೇಲೆದ್ದ , ಗೆಳೆಯರನ್ನೆಲ್ಲ ಹತ್ತಿರಕ್ಕೆ ಕರೆದ. 

“ ನಾವೆಲ್ಲ ಮರಕೋತಿ ಆಟವನ್ನು ಆಡೋಣವೇನೊ ? ” 

" ನಾವೆಲ್ಲರೂ ತಯಾರು " ಒಕ್ಕೊರಲಿನಿಂದ ಬಂದಿತು 
ಉತ್ತರ. 

ಎಲ್ಲರೂ ಆಟಕ್ಕೆ ಅಣಿಯಾದರು . ಅವರು ಆಡಿಕೊಂಡಿದ್ದ 
ಸ್ಥಳ ಮಾವಿನ ತೋಟ; ಮಾವಿನ ಮರದ ರೆಂಬೆಗಳು ಕೆಳಗೆ 
ಮೇಲೆ, ಅಡ್ಡಾದಿಡ್ಡಿ ಹೇಗೆ ಬೇಕೋ ಹಾಗೆ ಹಬ್ಬಿಕೊಂಡಿವೆ. 
ಹೂವು, ಮಿಡಿಕಾಯಿಗಳಿಂದ ತುಂಬಿಹೋಗಿವೆ. ಮರವನ್ನು ಹತ್ತಿ 
ಇಳಿಯಲು ಹುಡುಗಿಯರಿಗೂ ಪ್ರಯಾಸದ ಪ್ರಶ್ನೆಯಿರಲಿಲ್ಲ . 
ಅಲ್ಲೇ ಇರುವ ತೆಂಗಿನ ಮರವನ್ನು ಹತ್ತಲು ವ್ಯರ್ಥಸಾಹಸವನ್ನು 
ನಡಸುತ್ತಿದ್ದ ಸತೀಶನೂ ಆಟಕ್ಕೆ ಓಡಿಯೋಡಿ ಬಂದ.ನೋಡು 
ನೋಡುತ್ತಿದ್ದಂತೆ ಬಾಲವಿಲ್ಲದ ಐದು ಮಂಗಗಳು ಮರಕೋತಿ 
ಯನ್ನಾಡುತ್ತ ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಜಿಗಿ 
ದರು, ಹಾರಿದರು . ಕೈಗೆ ಸಿಕ್ಕ ಮಾವಿನ ಮಿಡಿ, ಕಾಯಿಗಳನ್ನು 
ಕಿತ್ತು ಹಲ್ಲಲ್ಲಿ ಕಚ್ಚಿಕೊಂಡು ಒಬ್ಬರನ್ನೊಬ್ಬರು ನೋಡುತ್ತ 
ಹಲ್ಕಿರಿದರು. ಮುಟ್ಟುತ್ತ , ಸಿಕ್ಕಿಹಾಕಿಕೊಳ್ಳುತ್ತ ಹಾ ಹೋ 
ಎಂದು ಅರಚಿಕೊಂಡರು. ಇವರ ಗಲಭೆ ಗದ್ದಲಗಳಿಗೆ ಹೆದರಿದ 
ಎರಡು ಅಳಿಲುಗಳು ಕಿಚ್ ಕಿಚ್ ಎನ್ನುತ್ತ ಟುಣಟುಣನೆ ಜಿಗಿದು 


ಹಿರಿ 


ಓಡಿದವು. ರೆಂಬೆ ಬಳಸಿ ಸುತ್ತಿಕೊಂಡಿದ್ದ ದೊಡ್ಡ ಮರಹಾವು 
ಅಷ್ಟೆತ್ತರಕ್ಕೆ ನಿಂತು ಕೆಳಗಿನ ರೆಂಬೆಗೆ ಬಿದ್ದು ನೆಲದ ಮೇಲೆ 
ಸರಸರನೆ ಹರಿದು ಕಣ್ಮರೆಯಾದಾಗ ಮಕ್ಕಳ ಗಲಾಟೆ ಒಂದು 
ಕ್ಷಣ ಸ್ತಬ್ದ ವಾಗಿ ಮತ್ತೆ ಮುಂದುವರಿಯಿತು. ಮರದ ಪೊಟರೆ 
ಯಲ್ಲಿ ಗೂಡುಕಟ್ಟಿಕೊಂಡಿದ್ದ ಒಂದು ಹಕ್ಕಿ ನಾಲ್ಕಾರು ಬಾರಿ 
ರೆಕ್ಕೆ ಬಡಿದು ಹಾರಿತು ಮೇಲಕ್ಕೆ , 

“ ಏಯ್...ಉಲ್ಲಾಸ ಈ ಪೊಟರೆಯಲ್ಲಿ ಎರಡು ಹಕ್ಕಿ 
ಮರಿಗಳಿವೆ ಬಾ ಬಾ ” ಕರೆದ ಸತೀಶ, ಅವನಿಗೆ ಆಗ 
ಮರಿಗಳ ಮೇಲೆ ದೃಷ್ಟಿ ನೆಟ್ಟಿತ್ತು . 

ಆಟ ನಿಲ್ಲಿಸಿ ಎಲ್ಲರೂ ಸತೀಶ ಏರಿದ ಮರವನ್ನು ಏರಿದರು . 
ಮರದ ಪೊಟರೆಯೊಳಗೆ ನಿಜವಾಗಿಯೂ ಎರಡು ಪುಟ್ಟದಾದ 
ಮರಿಗಳು ಚಿಂವ್ ಚಿಂವ್ ಎನ್ನುತ್ತ ಪಿಳಿಪಿಳಿ ಕಣ್ಣು ಬಿಡುತ್ತ 
ನೋಡುತ್ತಿವೆ. ಅವುಗಳನ್ನು ಎತ್ತಿಕೊಂಡು ಮನೆಗೆ ತೆಗೆದು 
ಕೊಂಡು ಹೋಗುವ ಆಸೆಯಾಯಿತು ಸುಷ್ಕಳಿಗೆ, ಎತ್ತಿಕೊಂಡು 
ಕೆಳಗಿಳಿದಳು . ಅಷ್ಟರಲ್ಲಿ ಅಲ್ಲಿಗೆ ಬಂದ ಅಜ್ಜಿ ತಾವೂ ಮಕ್ಕಳ 
ಸಂತೋಷದಲ್ಲಿ ಭಾಗಿಯಾದರು . ಜಾನಕಿ ಕುಣಿಯುತ್ತ ಅಂದಳು. 

“ ಈ ಮರಿಗಳನ್ನು ಪಂಜರದಲ್ಲಿರಿಸಿಸಾವೆ ಅಜ್ಜ ... ” 

“ ಬೇಡ, ಮರಿಗಳನ್ನು ಇದ್ದ ಸ್ಥಳದಲ್ಲೇ ಇಟ್ಟುಬಿಡು 
ಸುಷ್ಮಾ , ತಾಯಿಯ ಗುಟುಕು ತಿಂದು ಬದುಕುವ ಮರಿಗಳನ್ನು 
ನೋಯಿಸಿ ಪಂಜರದಲ್ಲಿ ಕೂಡಿಹಾಕಬಾರದು. ” ಬುದ್ದಿ ಹೇಳಿ 
ದರು ಅಜ್ಜ ಮೊಮ್ಮಗಳಿಗೆ, 

ಆದರೆ ಸುಷ್ಮಾ ಮರಿಗಳನ್ನು ಸುಲಭದಲ್ಲಿ ಬಿಡಲು ಸಿದ್ದ 
ಳಿರಲಿಲ್ಲ. “ ಹಾಗಾದರೆ ನಿನ್ನನ್ನೂ ನಿನ್ನ ಅಪ್ಪ ಅಮ್ಮನ ಹತ್ತಿರ 


೧೦ 


ಕಳುಹಿಸದೆ ಪಂಜರದಲ್ಲಿ ಬಂಧಿಸಿಟ್ಟು ನಾನು ನೋಡಿಕೊಳ್ಳೇನೆ 
ಆದೀತೇ ? ” 

ಅಜ್ಜನ ಮಾತಿನಿಂದ ಮುದುಡಿತು ಸುಷ್ಮಳ ಮುಖ. ಅಜ್ಜ 
ಅವಳ ತಲೆ ನೇವರಿಸಿದರು . “ ತಾಯಿಯಿಂದ ಯಾವ ಮರಿ 
ಗಳನ್ನೂ ಅಗಲಿಸಬಾರದು ಸುಷ್ಮಾ , ಹೋಗಿಬಿಟ್ಟು ಬಾ , ನಾನು 
ನಿಮ್ಮನ್ನೆಲ್ಲಕೋಳಿ ಫಾರಂಗೆ ಕರೊಂಡು ಹೊಗೇನೆ. ” 
* ಸುಷ್ಕ ಅರೆಮನಸ್ಸಿನಿಂದ ಮರವನ್ನೇರಿ ಪೊಟರೆಯಲ್ಲಿ 
ಮರಿಗಳನ್ನು ಇರಿಸಿ ಕೆಳಗಿಳಿಯುತ್ತಿದ್ದಂತೆ ತಾಯಿಹಕ್ಕಿ ಹಾರುತ್ತ 
ಬಂದು ಮುದ್ದಿಸಿತು ತನ್ನ ಮರಿಗಳನ್ನು ನೋಡುತ್ತಿದ್ದಂತೆ 
ಸುಷ್ಯ ಮತ್ತು ಉಳಿದವರ ಮುಖ ಪ್ರಸನ್ನತೆಯಲ್ಲಿ ತುಂಬಿ 
ಹೋಯಿತು. 

ಅಜ್ಜನ ಮನೆಯಿಂದಕೇವಲ ಅರ್ಧ ಮೈಲು ದೂರದಲ್ಲಿದೆ 
ಕೋಳಿ ಫಾರಂ , ಅದನ್ನು ನೋಡಿಕೊಳ್ಳುವವರು ಬ್ರಾಹ್ಮಣರ 
ಮನೆಯವರು , ಅವರಿಗೆ ಜೀವನೋಪಾಯಕ್ಕೆ ಕೃಷಿ ಭೂಮಿ 
ಯಿರಲಿಲ್ಲ , ಬೇರೆ ವೃತ್ತಿಯೂ ಇರಲಿಲ್ಲ . ಹೀಗಾಗಿ ಕೋಳಿ 
ಗಳನ್ನು ಸಾಕಿಕೊಂಡಿದ್ದಾರೆ. ತಮ್ಮ ಮುಳಿ ಹುಲ್ಲಿನ ಮನೆ 
ಯಂಗಳದಲ್ಲಿ ಕೋಳಿ ಹುಂಜಗಳಿಗಾಗಿ ಮತ್ತು ಕೋಳಿ ಮರಿಗಳಿ 
ಗಾಗಿ ಪ್ರತ್ಯೇಕ ವಿಭಾಗಗಳನ್ನು ಮಾಡಿ ಸಣ್ಣ ಚೌಕಗಳುಳ್ಳ 
ಕಬ್ಬಿಣದ ಬಲೆಯ ಬೇಲಿಯನ್ನೂ ಮಾಡಿದ್ದಾರೆ. ಚಿಲಿಪಿಲಿ 
ಗುಡುವ ಮೂರು ವಾರದ ಕೋಳಿಮರಿಗಳು ಬಹಳ ಮುದ್ದಾ 
ಗಿದ್ದವು. ಅವುಗಳಿಗೆ ಆಹಾರವಾಗಿ ಧಾನ್ಯಗಳನ್ನು ಎರಚಿದ್ದಾರೆ. 
ಕುಡಿಯಲು ಮಣ್ಣಿನ ಬಾನಿಯಲ್ಲಿ ನೀರನ್ನು ಇರಿಸಿದ್ದಾರೆ. ಮನೆ 
ಹಿಂಬದಿಯಲ್ಲಿ ಕೂಡುವ ಕೋಳಿಗಳಿಗಾಗಿ ಪ್ರತ್ಯೇಕ ವ್ಯವಸ್ಥೆ 
ಯಿದೆ. ತತ್ತಿಗಳನ್ನು ಮನೆಯೊಳಗೆ ದೊಡ್ಡ ಕಪಾಟಿನಲ್ಲಿ ಅಚ್ಚು 


೧೧. 


ಕಟ್ಟಾಗಿ ಕೆಡದಂತೆ ದಾಸ್ತಾನು ಇರಿಸಿದ್ದಾರೆ. ನರಿ , ನಾಯಿ , 
ಬೆಕ್ಕುಗಳಿಂದ ಕೋಳಿಗಳನ್ನು ಕಾಪಾಡಿಕೊಳ್ಳುವದೇ ಪ್ರಯಾಸ 
ವಂತೆ . ಕೋಳಿಗಳ ಜೊತೆಯಲ್ಲಿ ಅವರು ಕೆಲವು ಆಡುಗಳನ್ನೂ 
ಸಾಕಿಕೊಂಡಿದ್ದಾರೆ. 


7 


- 


+ 


3² 


“ನೀವು ಆಡು, ಕೋಳಿ ಎಲ್ಲಾ ತಿದ್ದೀರಾ? ” ಕೇಳಿದ 
ಸತೀಶ ಅಚ್ಚರಿಯಲ್ಲಿ, “ ಎಲ್ಲರೂ ಇದೇ ಪ್ರಶ್ನೆಯನ್ನು ಕೇಳು 
ತಾರೆ ” ತರುಣ ಪ್ರಾಯದ ಮನೆಯಾತ ನಕ್ಕು ಹೇಳಿದರು , 
* ಬ್ರಾಹ್ಮಣರು ಕೋಳಿ ಆಡುಗಳನ್ನು ಸಾಕುವದೆಂದರೆ ಅಪ 
ಹಾಸ್ಯಕ್ಕೆ ಗುರಿಯಾದಂತೆ . ಆದರೆ ನಾವೇನೂ ಜನರಿಗೆ ಹೆದರು 


ವವರಲ್ಲ. ನಾವು ಯಾವಾಗಲೂ ಇನ್ನೊಬ್ಬರಿಗಾಗಿ ಬದುಕ 
ಬಾರದು . ಮೊದಲು ನಮಗಾಗಿ ಬದುಕಬೇಕು . ದುಡಿಯುವ 
ಕೈಗಳಿಗೆ ಕೆಲಸವಿಲ್ಲದಾಗ ಬೇಡಿ ತಿನ್ನುವದಕ್ಕಿಂತ ಇಂತಹ ವೃತ್ತಿ 
ನಮಗೆ ಎಷ್ಟೊ ಗೌರವವನ್ನೂ ತರುತ್ತದೆ. ಯಾವ 
ದುಡಿಮೆಯೂ ಕೀಳಲ್ಲ. 

ಉಲ್ಲಾಸ ಅವರ ಪ್ರಾಮಾಣಿಕ ಉತ್ತರದಿಂದ ಮೆಚ್ಚಿ 
ಕೊಂಡ “ ನಿಮಗೆ ಇವುಗಳಿಂದ ಸಾಕಷ್ಟು ಲಾಭವೂ ಆಗಿರಬೇಕು 
ಅಲ್ಲವೇ . ? ” 

* ರಾತ್ರೆ ಹಗಲು, ಶ್ರದ್ಧೆ , ತಾಳ್ಮೆಯಿಂದ ಕೋಳಿಗಳನ್ನು 
ನೋಡಿಕೊಂಡರೆ ಕೈತುಂಬ ಲಾಭವಾಗುತ್ತೆ , ಕೋಳಿ, ತತ್ತಿ 
ಗಳನ್ನೆಲ್ಲ ಮನೆಗೇ ಬಂದು ಕ್ರಯಕ್ಕೆ ತಗೊಂಡು ಹೋಗ್ತಾರೆ.” 
* ಸುಟ್ಟ ಹಲಸಿನ ಹಪ್ಪಳ, ಗೇರುಬೀಜಗಳನ್ನು ಸೇವಿಸಿ 
* ಇನ್ನೊಮ್ಮೆ ಇಲ್ಲಿಗೆ ಬರುತ್ತೇವೆ' ಎಂದು ಮನೆಯವರಿಗೆ ತಿಳಿಸಿ 
ಮಕ್ಕಳು ಅಜ್ಜನೊಂದಿಗೆ ಹೊರಟುಬಿಟ್ಟರು. 

*ಊರಿಗೆ ಹೋದೇಲೆ ನನಗೂ ನಮ್ಮ ಮನೆ ಅಂಗಳದಲ್ಲಿ 
ಹೀಗೇ ಕೋಳಿಗಳನ್ನು ಸಾಕಬೇಕು. ಆಗ ಎಷ್ಟು ಮಜವಾಗಿರುತ್ತೆ ” 
ಎಂದಳು ಜಾನಕಿ ಉತ್ಸಾಹದಲ್ಲಿ. . 

ಮನೆಗೆ ಬರುವ ದಾರಿಯಲ್ಲಿ ಇದ್ದಕ್ಕಿದ್ದಂತೆ ಸತೀಶನಿಗೆ 
ಗೇರು ಹಣ್ಣು ತಿನ್ನುವ ಆಸೆಯಾಯಿತು. ಈಗಕೊಯ್ದುಕೊಂಡು 
ಬರುತ್ತೇನೆಂದು ಅವನೊಬ್ಬನೇ ಕೈಯಲ್ಲಿ ಒಂದು ಕೋಲನ್ನು 
ಹಿಡಿದುಕೊಂಡು ಹತ್ತಿರದ ಕಾಡಿನತ್ತ ಹೆಜ್ಜೆ ಹಾಕಿದ. ಉಳಿದವರು 
ಮನೆಯ ದಾರಿ ಹಿಡಿದರು. 
- ಗೇರು ಹಣ್ಣುಗಳು ಬೇಕಾದಷ್ಟು ದೊರೆತವು, ಹೊಟ್ಟೆ 
ತುಂಬಾ ತಿಂದು ಬೀಜಗಳನ್ನು ಜೇಬಿಗೆ ಹಾಕಿಕೊಂಡ. ನೇರಳೇ 


೧೩ 


ಮರಗಳ ತುಂಬಾ ಹಣ್ಣಾದ ನೇರಳೆ ಹಣ್ಣುಗಳನ್ನು ಕಂಡು 
ನೀರೂರಿತು ಬಾಯಲ್ಲಿ ಕೋಲಿನಿಂದ ಬಡಿದು ಹಣ್ಣಾದ ನೇರಳೆ 
ಗಳನ್ನು ಆರಿಸಿಕೊಂಡ. ಬೇಲದ ಮರ ಕಾಣಿಸಿತು. ಕೋಲಿನಿಂದ 
ಎಷ್ಟು ಹೊಡೆದರೂ ಒಂದೇ ಒಂದು ಬೇಲದ ಹಣ್ಣು ಕೆಳಗೆ 
ಬೀಳಲಿಲ್ಲ. ' ತಥ್ ” ಎಂದು ಕಾಲಪ್ಪಳಿಸಿದ. ಅವನ ಮೂಗು 
ಇನ್ನಾವುದೋ ಪರಿಮಳದಿಂದ ಅರಳಿಹೋಯಿತು. ಕಾಡು 
ಮಲ್ಲಿಗೆ, ಸಂಪಿಗೆ, ರೆಂಜೆ, ಬಕುಳ ಹೂವುಗಳ ಪರಿಮಳ ಗಾಳಿ 
ಯಲ್ಲೆಲ್ಲ ತುಂಬಿ ಹೋಗಿದೆ. ಅವನ ಮೂಗು ಆತ್ಮೀಯವಾಗಿ 
ಮೂಸಿತು . ಕಿವಿಗಳು ವಿವಿಧ ಹಕ್ಕಿಗಳ ಇಂಚರ , ಉಲಿತ 
ಕೋಗಿಲೆಯ ಗಾನವನ್ನು ಕೇಳಿದವು. ಕಣ್ಣುಗಳು ಕಾಡಿನಲ್ಲಿರುವ 
ಅನೇಕಾನೇಕ ಗಿಡಮರಗಳು , ತರುಲತೆಗಳು , ಹಾರುವ ಬಣ್ಣ 
ಬಣ್ಣದ ಹಕ್ಕಿಗಳನ್ನು ನೋಡಿದವು. ಈ ಸುಂದರವಾದ 
ಪ್ರಕೃತಿಯ ಮಡಿಲಲ್ಲಿ ಅವನ ಮೈ ಮನಗಳೆಲ್ಲ ಪುಳಕಿತಗೊಳು 
ತಿದ್ದಂತೆ ಅನತಿದೂರದಲ್ಲಿ ದೊಡ್ಡ ಮರವೊಂದರ ಮೇಲೆ 
ಮೂರು ನಾಲ್ಕು ಜೇನು ಹುಳುಗಳ ಗುಂಪುಕಾಣಿಸಿದವು. 
- ಅವನ ಮುಗ್ಧವಾದ ತುಂಟ ಮನಸ್ಸು ಕೇಳಲಿಲ್ಲ. ಮರದ 
ಹತ್ತಿರಕ್ಕೆ ಬಂದು ಮೇಲೆ ನೋಡಿದ. ತಮಾಷೆ ಮಾಡೋಣ 
ಎಂದೆನಿಸಿ ನಾಲ್ಕಾರು ಕಲ್ಲುಗಳನ್ನು ತೆಗೆದುಕೊಂಡು ಬೀಸಿ ಬೀಸಿ 
ಒಗೆದ ಜೇನುಗಳ ಗುಂಪಿಗೆ.. 
- ನಿಮಿಷ ಕಳೆದಿರಬಹುದು, ... ಗುಂಯ್ . .. ಎಂಬ ಸದ್ದು 
ಕೇಳಿಸಿತು, ಅವನ ತಲೆಯ ಮೇಲೆ, ಅದೇನೆಂದು ನೋಡುವ 
ಮೊದಲೇ ಅವನ ಮುಂಗೈಗೆ ದೊಡ್ಡದಾದ ಜೇನುಹುಳು ಕಚ್ಚಿ 
ಬಿಟ್ಟಿತ್ತು . ಕುತ್ತಿಗೆಗೆ ಇನ್ನೊಂದು . ಅವನು ಬೆದರಿ ನೋಡು 
ತಾನೆ, ಅವನ ಸುತ್ತಮುತ್ತ ಜೇನುಹುಳುಗಳ ಹಿಂಡುಗಳೇ 


೧೪ 


ಬರುತ್ತಿವೆ. ಅವಸರದಲ್ಲಿ ಅಲ್ಲಿಂದ ಕಾಗದ, ಆದರೆ ಅವನ 
ಹಿಂದೆಯೇ ಬೆನ್ನಟ್ಟಿದವು ಜೇನುಹುಳುಗಳು . ಒಂದೆರಡು ಕಾಲು 
ಗಳನ್ನೂ ಕಚ್ಚಿದವು. ಅವನ ಮೈಮುಖವನ್ನೆಲ್ಲ ಸುತ್ತುವರಿದು 
ನಾ ಮುಂದು ತಾ ಮುಂದು ಎಂದು ಝೇಂಕರಿಸುತ್ತ ಹಿಂಸಿಸ 
ಲಾರಂಭಿಸಿದವು. 

ಸತೀಶನಿಗೆ ಈಗ ಪರಿಸ್ಥಿತಿಯ ಅರಿವಾಯಿತು. 
ಕೈಯಿಂದಲೇ ಅವುಗಳನ್ನು ಜಾಡಿಸುತ್ತ ದೊಣ್ಣೆಯನ್ನು ಬಿಸಾಡಿ 
ತಾನು ಓಡಲಾರಂಭಿಸಿದ. ಕಾಲಲಿ ಇದ ಮೆಟು ಜಾರಿ 
ಹೋಯಿತು. ನೊಣಗಳ ಹಿಂಡು ಅಟ್ಟಿಸಿಕೊಂಡು ಬರುತ್ತಿದ್ದಂತೆ 
ಕಾಡುದಾರಿಯಲ್ಲಿ ದಾರಿತಪ್ಪಿತು. ಎರಡು ಬಾರಿ ಜೋರಾಗಿ 
ಮುಗ್ಗರಿಸಿದ: ಎದ್ದ . ಆದಷ್ಟು ಬೇಗ ಮನೆಯನ್ನು ಸೇರಿದರೆ 
ತನಗೆ ರಕ್ಷಣೆ ಸಿಕ್ಕಿತು ಎಂದುಕೊಂಡರೂ ದಾರಿ ತಪ್ಪಿ 
ಎಲ್ಲೆಲ್ಲೋ ಅಲೆದಾಡಿದ. ಜೇನುಹುಳುಗಳ ದಂಡು ಎಳೆಯ 
ಹೋದಲ್ಲೆಲ್ಲ ಹಿಂಬಾಲಿಸಿ ಅವನ ಮೇಲೆಪ್ರಹಾರ ನಡೆಸಿದ್ದವು 
ಕೋಪದಲ್ಲಿ, 

ಯಾವ ದಾರಿಯೋ ಏನೋ , ಓಡುತ್ತ ಓಡುತ್ತ ದೊಡ್ಡ 
ದಾಗಿ ಎತ್ತರಕ್ಕೆ ಬೆಳೆದ ಬಿದಿರುಹಿಂಡಿಲು ಇರುವ ಸ್ಥಳಕ್ಕೆ ಬಂದ. 
ಮುಂದಕ್ಕೆ ಹೋಗಲು ದಾರಿಯಿರಲಿಲ್ಲ. ಹಿಂದಕ್ಕೆ ಹೋಗು 
ವುದು ಅಸಾಧ್ಯ . ದೇವರೇ ಗತಿ ಎಂದುಕೊಂಡು ಬಿದಿರು 
ಮುಳು, ಕಾಲುಗಳಿಗೆ ಚುಚಿ ದರೂ ಅದರ ಒಳಗೆ ನುಸುಳಿದ. 
ಮುಂದೆ ಮುಂದೆ ಸರಿದ. ಒಳಗೆ ಒತ್ತಾಗಿ ಬೆಳೆದ ಬಿದಿರಿನಲ್ಲಿ 
ಸೇರಿಹೋದ. 

ಸ್ವಲ್ಪ ಹೊತ್ತಿನ ಮೇಲೆ ಸತೀಶನಿಗೆ ತನ್ನ ಸುತ್ತಲೂ 
ಯಾವ ಜೇನುಹುಳಗಳೂ ಇಲ್ಲವೆಂದು ತಿಳಿಯಿತು. ಮೈಯೆಲ್ಲ 


೧೫ 


ನೋವು, ಉರಿ, ಎಲ್ಲ ಕಡೆಗೂ ಕತ್ತಲೆಯೇ ಕತ್ತಲೆ, ಬಿದಿರು 
ಹಿಂಡಲಿನ ಆಚೆ ಎಷ್ಟು ಜೇನುಹುಳುಗಳು ಅವನಿಗಾಗಿ ಕಾದು. 
ಕುಳಿತಿವೆಯೋ ತಿಳಿಯದು. ಹೊರಗೆ ಹೋಗುವ ಧೈರ್ಯ 


IS 


M 


LID 


ಬರಲಿಲ್ಲ. ಬಿದಿರಿನಿಂದ ಕೇಳಿಬರುವ ಚಟ್ ಚಟ್ ಎಂಬ ಸದ್ದಿಗೆ 
ಭೂತಗಳ ನೆನಪಾಗಿ ಬೆವತುಹೋದ. ಅಪ್ಪ ಅಮ್ಮನ ನೆನಪಾಗಿ 


ತಾನು ಹಳ್ಳಿಗೆ ಬಂದದ್ದೇ ತಪ್ಪಾಯಿತು ಎಂದೆನಿಸಿ ಜೋರಾಗಿ 
ಅಳುವುದಕ್ಕಾರಂಭಿಸಿದ. 

ಬಹಳ ಹೊತ್ತಿನ ಮೇಲೆಹೇಗೋ ಮುಂದೆ ಮುಂದೆ ಸರಿದು 
ಬಿದಿರು ಹಿಂಡಿಲಿನಿಂದ ಹೊರಗೆ ಮುಖ ಹಾಕಿದ. ತಣ್ಣನೆಯ 
ಗಾಳಿ ಮುಖಕ್ಕೆ ಸೋಂಕಿತು . ಹೊರಗೆ ದಟ್ಟಿಸಿದ ಕತ್ತಲೆಯಲ್ಲಿ 
ಕಣ್ಣುಗಳಿಗೆ ಏನೂ ಕಾಣಲಿಲ್ಲ . ಅವನ ವೈರಿಗಳ ಸುಳಿವೂ 
ಇರಲಿಲ್ಲ . ಆಗಸದ ತುಂಬಾ ನಕ್ಷತ್ರಗಳ ಮಾಲೆ, ಅವನ 
ಸುತ್ತಲೆಲ್ಲ ಮಿಂಚುಹುಳಗಳ ಬೆಳಕು ಅಷ್ಟೇ . ಎಲ್ಲೋ ಗೂಬೆ 
ಕೂಗಿದ ಸದ್ದು , ಯಾವುದೋ ಹಕ್ಕಿ ಫಟ ಫಟಾ ಎಂದು ರೆಕ್ಕೆ 
ಬಿಡಿಸಿ ಅವನ ಬದಿಯಲ್ಲೇ ಹಾರಿಹೋಯಿತು. ಅವನು ಹೆದರಿ 
ನಡುಗಿ ಇನ್ನೂ ಜೋರಾಗಿ ಅಳಲಾರಂಭಿಸಿದ. ಮನೆಗೆ 
ಹೋಗುವ ದಾರಿ ಎಲ್ಲಿದೆಯೋ ! 
. ಅಷ್ಟರಲ್ಲಿ ದೂರದಿಂದ ಏನೋ ಬೆಳಕು ಗೋಚರಿಸಿತು. 
ಯಾರೋ ಮಾತನಾಡುವ ಸ್ವರವೂ ಕೇಳಿಸಿತು. ಬೆಳಕು , 
ಸ್ವರವೂ ಹತ್ತಿರ ಹತ್ತಿರ ಬರುತ್ತಿದ್ದಂತೆ ಸತೀಶ ' ನಾನಿಲ್ಲಿದ್ದೇನೆ' 
ಎಂದು ಕೂಗಿಕೊಂಡ ಜೋರಾಗಿ, ಬೆಳಕು , ಸ್ವರ ಮತ್ತಷ್ಟು 
ಹತ್ತಿರಕ್ಕೆ ಬಂದಿತು . ನಾಲ್ಕಾರು ಜನರು ದೊಡ್ಡದಾದ ಎರಡು 
ಸೂಟೆಗಳ ಬೆಳಕಿನಲ್ಲಿ ನಡೆದು ಬರುತ್ತಾ ಇದ್ದರು. ಅವರಲ್ಲಿ 
ಅಜ್ಜನೂ ಇದ್ದಾರೆ ಎಂದು ತಿಳಿದಾಕ್ಷಣ ಸತೀಶನಿಗೆ ಅಳು 
ಉಕ್ಕಿ ಬಂದು ಓಡಿಬಂದು ತಬ್ಬಿಕೊಂಡ ಅಜ್ಜನನ್ನು , 

ಇಷ್ಟು ಹೊತ್ತು ತಮ್ಮ ಮೊಮ್ಮಗನ ಈ ಗೆಳೆಯನಿಗಾಗಿ 
ಹುಡುಕಿ ಹುಡುಕಿ ಕಂಗೆಟ್ಟು ಹೋಗಿದ್ದ ಅಜ್ಜ ಅವನನ್ನು 
ನೋಡಿದಾಕ್ಷಣ ಬಿಗಿದಪ್ಪಿಕೊಂಡರು. ' ಎಲ್ಲಿಗೆಹೋಗಿದ್ದೆಯೋ 


- ೧೭ 


ಇಷ್ಟು ಹೊತ್ತು ? ” ಎನ್ನುತ್ತ ಎತ್ತಿ ತಮ್ಮ ಹೆಗಲಮೆಲೆ 
ಹೊತ್ತುಕೊಂಡು ಹೊರಟುಬಂದರು ಮನೆಗೆ. ಮೈಯೆಲ್ಲ 
ಊದಿಸಿಕೊಂಡು, ಗಾಯ ಮಾಡಿಕೊಂಡು ಬಂದ ಸತೀಶನನ್ನು 
ಕಂಡು ಎಲ್ಲರಿಗೂ ಅಚ್ಚರಿ, ದಿಗಿಲು. ಅಜ್ಜಿ ಮೊದಲು ಬಿಸಿ 
ಹಾಲನ್ನು ಕೊಟ್ಟು ಉಪಚರಿಸಿದಳು . ಸತೀಶ ನಡೆದ ವಿಷಯ 
ಗಳನ್ನು ಹೇಳುತ್ತಿದ್ದಂತೆ ಅಜ್ಜಿ ನಿಬ್ಬೆರಗಾಗಿನೋಡಿದರು , ಅವನ 
ಮುಖವನ್ನೆಲ್ಲ ಸವರಿದರು . 

“ ಹೆಚ್ಚೇನುಗಳು, ಅವುಗಳ ತಂಟೆಗೆ ಹೋದರೆ ಕತೆ 
ಮುಗಿದೇ ಹೋಯ್ತು. ಅಬ್ಬಬ್ಬ , ಸಧ್ಯ ನೀನು ಪಾರಾಗಿ 
ಬಂದೆಯಲ್ಲ. ” 

ಅಜ್ಜಿ ಅವನ ಮೈಯನ್ನು ಮೃದುವಾಗಿ ಒರಸಿ ಜೇನು 
ಹುಳಗಳು ಕಚ್ಚಿದ ಭಾಗಗಳಿಗೆ ಜೇನು ಸವರಿದಳು . ಉಲ್ಲಾಸ 
ಅವನ ಕಾಲಿಗೆ ಚುಚ್ಚಿದ ಮುಳ್ಳನ್ನು ತೆಗೆದ. ಜಾನಕಿ ಗಾಬರಿ 
ಯಿಂದ ಕೇಳಿದಳು . 

* ಹೆಚ್ಚೇನುಗಳು ಇಷ್ಟು ಜೋರಾಗಿ ಇರುತ್ತವೆಯೇ ? 
ಮತ್ತೆ ನಿಮ್ಮ ಮನೆ ಎದುರಿನಲ್ಲಿ ಎರಡು ಪೆಟ್ಟಿಗೆ ತುಂಬಾ 
ಜೇನುಹುಳಗಳಿವೆ. ” 

“ ಅವು ಸಾಕಿದ ನೊಣಗಳು, ಮೈಗೆಲ್ಲ ಸುರಿದುಕೊಂಡರೂ 
ಏನೂ ಮಾಡಲಾರವು. ಆದರೆ ಹೆಚ್ಚೇನುಗಳು ಹಾಗಲ್ಲ. 
ಕಾಡಿನಲ್ಲಿ ಅವುಗಳ ವಾಸ. ಅದರ ಜೇನನ್ನು ತೆಗೆಯುವುದೆಂದರೆ 
ಒಂದು ಸಾಹಸದ ಕೆಲಸ . ರಾತ್ರಿ ಮರದ ಕೆಳಗೆ ಬೆಂಕಿಯನ್ನುರಿಸಿ 
ಹುಳಗಳನ್ನು ಓಡಿಸಿ ಜೇನಿನ ಎರಿಯನ್ನು ಇಳಿಸಿಕೊಳ್ಳಬೇಕು. 
ಹಗಲುಹೊತ್ತು ಅವುಗಳ ಹತ್ತಿರ ಹೋಗುವ ಎದೆಗಾರಿಕೆ 
ಯಾರಿಗಿದೆ ? ಇವತ್ತು ಸತೀಶನಿಗೆ ಅಡಗಿಕೊಳ್ಳುವುದಕ್ಕೆ ಬಿದಿರು 


೧೮ 


ಹಿಂಡಿಲು ಸಿಗದೇ ಹೋಗಿದ್ದರೆ ಕತ್ತಲೆಯಾಗುವದರಲ್ಲೇ ಅವನ 
ಕಥೆಯನ್ನೂ ಮುಗಿಸಿಬಿಡ್ತಿದ್ದವು. ಏನೋ , ದೇವರು ದೊಡ್ಡವ.” 

ಅಜ್ಜ ಗದ್ಗದಿತರಾಗಿ ಹೇಳಿದಾಗ ಎಲ್ಲರೂ ಸ್ತಬ್ಧರಾದರು. 

* ಗೇರುಹಣ್ಣಿನ ಆಸೆಗೆ ನೀನೊಬ್ಬನೇ ಯಾಕೆ ಕಾಡಿಗೆ 
ಹೋದೆ? ತುಂಬಾ ಹೆದರಿಕೆಯಾಯ್ತಿ ? ” ಕೇಳಿದ ನರೇಂದ್ರ 
ಕಳಕಳಿಯಲ್ಲಿ. 

ಸತೀಶ ನೋವಿನಲ್ಲಿಯೂ ನಕ್ಕು ಎದೆಯುಬ್ಬಿಸಿದ , 
“ ಅಷ್ಟು ಚಿಕ್ಕ ಹುಳಗಳಿಗೆ ಹೆದರುವಷ್ಟು ಪುಕ್ಕಲ ನಾನಲ್ಲ . ” 


ಸತೀಶನಿಗೆ ಸರಿಯಾಗಿ ಚೇತರಿಸಿಕೊಳ್ಳಲು ನಾಲ್ಕಾರು 
ದಿನಗಳೇ ಬೇಕಾದವು. ಈ ಮಧ್ಯೆ ಅಜ್ಜ ಉಳಿದವರಿಗೆ ಬಾಳೆ, 
ಕೊಕ್ಕೊ ಕೃಷಿಯನ್ನು ತೋರಿಸಲು ತಮ್ಮ ಹಳ್ಳಿಯಲ್ಲಿರುವ 
ಪರಿಚಿತರೊಬ್ಬರ ಮನೆಗೆ ಕರೆದೊಯ್ದರು. ಮಕ್ಕಳಿಗೆ ಕೃಷಿಯಲ್ಲಿ 
ಯಾವ ಆಸಕ್ತಿಯಿರದಿದ್ದರೂ ಅಜ್ಜನ ಹಿಂದೆ ಹೆಜ್ಜೆ ಹಾಕಲು 
ಯಾವಾಗಲೂ ಸಿದ್ದರೇ , ನಗರದ ಮಕ್ಕಳನ್ನು ಮನೆಯಾಕೆ 
ಆತ್ಮೀಯವಾಗಿ ಬರಮಾಡಿಕೊಂಡು ನೇಂದ್ರಬಾಳೇಹಣ್ಣಿನ ಹಲ್ವ , 
ಮಾವಿನಹಣ್ಣುಗಳನ್ನು ಕೊಟ್ಟು ಉಪಚರಿಸಿದರು. 

ಮನೆಯ ಹತ್ತಿರವಿರುವ ಹಸಿರು ಬಾಳೆ ತೋಟ 
ನೋಡಲು ಕಣ್ಣುಗಳಿಗೆ ಒಂದು ಹಬ್ಬ , ನೇಂದ್ರ , ರಸಬಾಳೆ, 
ಕದಳಿ ಗಿಡಗಳು ಫಲವನ್ನು ಹೊತ್ತು ಅವುಗಳ ಭಾರದಿಂದ ಕೆಳಗೆ 
ಬಾಗಿವೆ. ಮೂರು ಅಡಿ ಎತ್ತರದ ಸ್ಮಾವಂಡೀಷ್ ಗೊನೆ 
ಯನ್ನು ನೋಡಿ ಜಾನಕಿ ಬೆರಳು ಕಚ್ಚಿದಳು, ನರೇಂದ್ರ “ ಎಷ್ಟು 


ದೊಡ್ಡ ಗೊನೆ ” ಎಂದು ಉದ್ದಾರವನ್ನು ತೆಗೆದ. ಬಾಳೇ 
ತೋಟದ ಬದಿಯಲ್ಲೇ ಇತ್ತು ಕೊಕ್ಕೊ ತೋಟ, ಕಾಡಿನಂತೆ 
ಬೆಳೆದಿರುವಕೊಕ್ಕೊ ಗಿಡಗಳ ತುಂಬಾ ಕಾಯಿಗಳು ತುಂಬಿದ್ದವು. 
ಇಬ್ಬರು ಕೆಲಸದವರು ಅರಸಿನ ಬಣ್ಣಕ್ಕೆ ತಿರುಗಿದ ಕಾಯಿಯನ್ನು 
ಕುಯ್ಯುತ್ತಾ ಇದ್ದರು. 

* ಈ ಕಾಯಿಗಳಿಗೆ ದೇಶವಿದೇಶಗಳಲ್ಲೆಲ್ಲ ಭಾರೀ ಬೇಡಿಕೆ 
ಯಿದೆ. ” ಎಂದು ಮನೆಯಾಕೆ ಎಲ್ಲರನ್ನೂ ಕೊಕ್ಕೊ ತೋಟಕ್ಕೆ 
ಕರೆದೊಯ್ದು ಹೇಳಿದರು . “ ನೀರಿನ ಆಶ್ರಯವಿರುವ ಯಾವ 
ಸ್ಥಳದಲ್ಲಿಯೂ ಇವನ್ನು ಬೆಳೆಯಬಹುದು. ಅಡಿಕೆ , ತೆಂಗು 
ತೋಟಗಳಲ್ಲಿ ಉಪಬೆಳೆಯಾಗಿ ಬೆಳೆಯಬಹುದು. ಸಸಿ ನೆಟ್ಟ 
ಮೂರು ವರ್ಷಗಳಲ್ಲಿ ಫಲ ಸಿಗುತ್ತದೆ. ಇದರ ಒಳಗಿನ ಬೀಜ 
ಗಳನ್ನು ಒಣಗಿಸಿ ಅಥವಾ ಹಸಿಯಾಗಿ ಮಾರುತ್ತೇವೆ. ” 

“ ಕೊಕ್ಕೊ ಪಾನೀಯ , ಚಾಕಲೇಟು ತಯಾರಿಸುವುದು 
ಇದೇ ಕಾಯಿಗಳಿಂದ ಅಲ್ಲವೇ ? ಅದೇನು ಆ ಪುಟ್ಟ ಕಾಳುಗಳು ? ” 
ನರೇಂದ್ರ ಅಲ್ಲೆಲ್ಲ ಹಬ್ಬಿಕೊಂಡಿದ್ದ ಬಳ್ಳಿಯನ್ನು ನೋಡಿಕೇಳಿದ . 

* ಇದು ಒಳ್ಳೆ ಮೆಣಸಿನ ಬಳ್ಳಿ , ಬಾಯಿಗೆ ಹಾಕಿಕೊಂಡರೆ 
ಇದರ ಬೀಜ ತುಂಬ ಖಾರ , ಹೋಂಗಾರೆ ಮರಗಳಿಗೆ ಅಥವಾ 
ಬೇಡದ ಅಡಿಕೆ ಮರಗಳಿಗೆ ಬಳ್ಳಿಯನ್ನು ಹಬ್ಬಿಸಿದರೆ ಸಾಕು , 
ಬೇಕಾದ ಕಾಯಿಗಳು ಸಿಗುತ್ತವೆ. ಸರಿಯಾಗಿ ಒಣ ಇಟ್ಟರೆ 
ಎಷ್ಟೋ ವರ್ಷಗಳು ಹಾಳಾಗುವುದೇ ಇಲ್ಲ. ” 

“ ಅದೇನು ಇಲ್ಲಿ ಯಾರೂ ಗದ್ದೆ ಬೇಸಾಯ ಮಾಡೋ 
ದಿಲ್ಲವಲ್ಲ ಯಾಕೆ ? ” ಕೇಳಿದಳು ಜಾನಕಿ ಅಚ್ಚರಿಯಲ್ಲಿ. 

“ ಇದು ಬೇಸಿಗೆ ಕಾಲ ತಾನೇ . ಮಳೆ ಪ್ರಾರಂಭವಾದೈಲೆ, 
ಭತ್ತದ ಬೇಸಾಯವೂ ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ 


ಭತ್ತದ ಬೇಸಾಸಿಗೆ ಕಾಲ ತಾನಕಿ ಅಚ್ಚರಿಯ ಮಾಡೋ 


ಇಲ್ಲೆಲ್ಲ ವರ್ಷಕ್ಕೆ ಎರಡು ಬಾರಿ ಬೆಳೆ ತೆಗೀತಾರೆ. ಆದರೆ 
ಉಲ್ಲಾಸನ ಅಜ್ಜನಿಗೆ ನದಿ ನೀರು ಬೇಕಾದಷ್ಟು ಸಿಗುವುದರಿಂದ 
ಅವರು ಮೂರನೇ ಬೆಳೆಯನೂ ಮಾಡುತಾರೆ 

* ಮೂರನೇ ಬೆಳೆ ಮಾಡದವರು ತರಕಾರಿ , ನೆಲಗಡಲೆ 
ಉದ್ದು ಇನ್ನಿತರ ಧಾನ್ಯಗಳನ್ನು ಗದ್ದೆಯಲ್ಲಿ ಬೆಳಸುತ್ತಾರೆ. 
ಅಲ್ಲವೇ ಅಜ್ಜ ” ಬುದ್ದಿವಂತನಂತೆ ಹೇಳಿದ ಉಲ್ಲಾಸ, 

“ ನಿಜ ನಿಜ ” ತಲೆದೂಗಿದರು ಅಜ್ಜ . “ ಇವರ ಮನೆ 
ಯಲ್ಲಿ ನಿಮ್ಮದೇ ಪ್ರಾಯದ ಇಬ್ಬರು ಗಂಡು ಮಕ್ಕಳಿದ್ದಾರೆ. 
ಅವರು ಶಾಲೆಗೂ ಹೋಗುತ್ತಾರೆ, ಕೃಷಿಯನ್ನೂ ನೋಡಿಕೊಳ್ಳು 
ತಾರೆ. ಇಲ್ಲಿ ಕೃಷಿ ಇಷ್ಟು ಸಮೃದ್ದವಾಗಲು ಆ ಹುಡುಗರು 
ಎಷ್ಟು ಬೆವರು ಹರಿಸಿದ್ದಾರೋ , ಅವರನ್ನು ನೋಡಿಕಲಿಯ 
ಬೇಕಾದ್ದು ಬಹಳ ಇದೆ. ” 


ಮುಂದೆ ಒಂದೆರಡು ದಿನಗಳಲ್ಲಿ ಅದೇ ಹಳ್ಳಿಗೆ ಬಂದ 
ಪ್ರಸಿದ್ದ ಮೇಳದವರ ಯಕ್ಷಗಾನ ಬಯಲಾಟವನ್ನು ನೋಡುವ 
ಸುಯೋಗ ದೊರೆಯಿತು ಮಕ್ಕಳ ಪಾಲಿಗೆ, ಅಭಿಮನ್ನು 
ಕಾಳಗ ' , ' ಕರ್ಣಾವಸಾನ ' ಎಂಬ ಪ್ರಸಂಗವನ್ನು ಆಡಿ 
ತೋರಿಸಲಿದ್ದರು. ಉಲ್ಲಾಸ, ಸುಷ್ಮಾ ಸಂಭ್ರಮದಲ್ಲಿ ಓಲಾಡಿ. 
ದರು . ತಮ್ಮ ಗೆಳೆಯರಿಗೆ ಈವರೆಗೂ ಅವರು ನೋಡಿರದ, 
ಕೇಳರಿಯದ ಯಕ್ಷಗಾನದ ಕಲೆಯನ್ನು ವಿವರಿಸಿದರು. ಕಳೆದ 
ವರ್ಷ ಅಜ್ಜನೊಡನೆ ತಾವಿಬ್ಬರೂ ನೋಡಿದ ಬಯಲಾಟವನ್ನು 
ಉಪ್ಪು ಖಾರ ಸವರಿ ಬಣ್ಣಿಸಿದರು , ಸತೀಶ, ನರೇಂದ್ರ . 
ಜಾನಕಿಯ ಕುತೂಹಲದ ಆಸೆ ಇಮ್ಮಡಿಸಿತು. 


ಯಕ್ಷಗಾನ ಬಯಲಾಟ ದಕ್ಷಿಣ ಕನ್ನಡದ ಕಲೆ, 
ಒಂದು ವಿಶಿಷ್ಟವಾದ ಜಾನಪದ ಕಲೆ, ಬಡಗುತಿಟ್ಟು ಮತ್ತು 
ತೆಂಕುತಿಟ್ಟು ಎಂದು ಎರಡು ವಿಧಗಳನ್ನು ಒಳಗೊಂಡ ಈ ಕಲೆ 
ಮೊದಲು ಹಳ್ಳಿಗಳಲ್ಲಿ ಮಾತ್ರ ಜನಪ್ರಿಯವಾಗಿತ್ತು . ಈಗ 
ನಗರಗಳಲ್ಲಿ ಸಿನಿಮಾ ನಾಟಕಗಳಷ್ಟೇ ಜನಪ್ರಿಯವಾಗುತ್ತಾ ಇದೆ. 
ರಾತ್ರಿಯಿಂದ ಬೆಳಗಿನತನಕ ಆಡುವ ಪ್ರತಿಯೊಂದು ಆಟವೂ 
ನವರಸದಿಂದ ಕೂಡಿದ್ದು ವೈವಿಧ್ಯಮಯವಾಗಿರುತ್ತದೆ. ಭಾಗ 
ವತರ ಹಾಡು, ಹಿಮ್ಮೇಳನದಲ್ಲಿ ಚಂಡೆ ಮದ್ದಲೆಗಳು, ವಿವಿಧ 
ನೃತ್ಯಗಳೂ ಇದರಲ್ಲಿವೆ. 
ಆ ಕಿಕ್ಕಿರಿದು ಸೇರಿದ ಜನರ ಮಧ್ಯೆ ಅಜ್ಜ ಅಜ್ಜಿಯರ ಜೊತೆ 
ಯಲ್ಲಿ ಕುಳಿತು ಯಕ್ಷಗಾನವನ್ನು ನೋಡುತ್ತಿದ್ದ ಎಳೆಯರಿಗೆ 
ತಾವು ಯಾವುದೋ ಒಂದು ಮಾಯಾಲೋಕದಲ್ಲಿ ಇದ್ದೇವೆ 
ಎಂದೆನಿಸಿತು. ಡೈನಮೋದಿಂದ ತಯಾರಿಸಿದ ವಿದ್ಯುತ್ ದೀಪದ 
ಝಗಝಗಿಸುವ ರಂಗಮಂಟಪದಲ್ಲಿ ಬಣ್ಣ ಬಣ್ಣ ವೇಷಧಾರಿಗಳ 
ಕುಣಿತ, ಚಂಡೆಯ ಸದ್ದಿನೊಂದಿಗೆ ನೃತ್ಯ , ಮಾತುಗಾರಿಕೆ , ಹಾಸ್ಯ 
ಹಾವಭಾವ ಅಭಿನಯನಗಳನ್ನು ಮಂತ್ರಮುಗ್ಧರಾಗಿ ನೋಡಿ 
ದರು. ಅವರದೇ ಪ್ರಾಯದ ಎಳೆಯನೊಬ್ಬ ಅಭಿಮನ್ಯುವಾಗಿ 
ಧೀರತನದಿಂದ, ಶೌರ್ಯದಿಂದ ಮಾತನಾಡುತ್ತ , ವೀರಾವೇಶ 
ದಿಂದ ರಂಗದ ಮೇಲೆ ಯುದ್ಧ ಮಾಡುವುದನ್ನು ನೋಡು 
ತಿದ್ದಂತೆ ತಮಗೂ ಅವನ ಹಾಗೇ ಕುಣಿಯಬೇಕು ಎಂದೆನಿಸಿತು . 
ಅವನು ಸತ್ತಾಗ ಎಲ್ಲರೊಡನೆ ತಾವೂ ಕಣ್ಣೀರು ಮಿಡಿದರು . 
ಕರ್ಣನದಾನ, ತಾಯಿಯೊಡನೆ ಸಂಭಾಷಣೆ , ಕರ್ಣಾರ್ಜುನರ 
ಕಾಳಗವನ್ನು ನೋಡಿ ವಿಸ್ಮಯಗೊಂಡರು. 


ಯಕ್ಷಗಾನವನ್ನು ನೋಡಿ ಹಿಂದಿರುಗಿದ ಮೇಲೆ ಅವರ 
ಬಾಯಿಯಲ್ಲಿ ಅದೇ ಮಾತು. ಎರಡು ದಿನವೆಲ್ಲ ಮನೆಯಲ್ಲಿ 
ಅದೇ ಕುಣಿತ, ಅಜ್ಜ ಅಜ್ಜಿಯ ಬಟ್ಟೆ , ಸೀರೆಗಳನ್ನು ಮೈಗೆ 
ಸುತ್ತಿಕೊಂಡು ಕೋಲು, ಮೊಸರು ಕಡೆಯುವ ಕಡಗೋಲು, 
ಕೊಳವೆಗಳನ್ನು ಹಿಡಿದುಕೊಂಡು ತಮಗೆ ತಿಳಿದ ಭಾಷೆಯಲ್ಲಿ 
ಮಾತನಾಡುತ್ತ ಭೀಮನಂತೆ ಹಾರಿದರು , ಅರ್ಜುನನಂತೆ ಕೂಗಿ 
ದರು , ಅಭಿಮನ್ಯುವಿನಂತೆ ಪೌರುಷ್ಯದಲ್ಲಿ ಕುಣಿದರು. ಬಿಲ್ಲು 
ಬಾಣಗಳನ್ನು ತಯಾರಿಸಿಕೊಂಡು ಕಾದಾಡಿದರು . ಮಕ್ಕಳ 
ಉತ್ಸಾಹವನ್ನು ಕಂಡು ಅಜ್ಜಿ ತಾವೂ ಅವರೊಡನೆ ಬೆರೆತು 
ಭಾಗವತರಂತೆ ಕುಳಿತು ಹಾಡಿದರು . ಕೊಡಪಾನದ ಮೇಲೆ 
ಚೆಂಡೆ ಬಾರಿಸಿದರು. ತಕ್ ಧಿನಥೆ ತಕ್ ಧಿನಥೈ ಎಂದು ಎಲ್ಲರೂ 
ಕುಣಿದದ್ದೇ ಕುಣಿದದ್ದು . 

ಎರಡು ದಿನಗಳ ನಂತರ ಐದುಮೈಲು ದೂರದಲ್ಲಿರುವ 
ಒಂದು ಹಳ್ಳಿಯಲ್ಲಿ ನಡೆದ ಒತ್ತಕೋಲಕ್ಕೆ ಅಜ್ಜ , ಅಜ್ಜಿ ಹಾಗೂ 
ಮಕ್ಕಳು ಎತ್ತಿನ ಗಾಡಿಯಲ್ಲಿ ಹೋಗಿ ಬಂದರು . ಭೂತದ 
ಮುಖವಾಡ , ವೇಷವನ್ನು ಕಟ್ಟಿಕೊಂಡು ಡೋಲು, ತಮ್ಮಟೆ, 
ಜಾಗಟೆಗಳ ಅಬ್ಬರದೊಂದಿಗೆ ಮಧ್ಯರಾತ್ರಿಯವರೆಗೂ ಕುಣಿ 
ಯುವ ಭೂತದ ಪಾತ್ರಧಾರಿಯನ್ನು ಕಂಡು ವಿಸ್ಮಯಗೊಂಡರು. 
ಅನಂತರ ಆಳೆತ್ತರದ ನಿಗಿನಿಗಿಸುವ ಬೆಂಕಿ ಕೆಂಡಗಳ ರಾಶಿಯ 
ಮೇಲೆ ಹರಕೆ ಹೊತ್ತ ಜನರು ಭಕ್ತಿಯಿಂದ, ನಿಶ್ಚಿಂತೆಯಿಂದ 
ನಡೆಯುವುದನ್ನು ಕಂಡು ಭೀತಿಗೊಂಡರು. ಅವರಲ್ಲಿ ಯಾರೂ 
ಎಲ್ಲಿಯೂ ಇಂತಹ ದೃಶ್ಯವನ್ನು ನೋಡಿದವರಲ್ಲ . . 

“ ಇವೆಲ್ಲ ಹಳ್ಳಿಗರು ನಂಬಿಕೊಂಡು ಬಂದಿರುವ ದೈವದ 
ಮಹಿಮೆ . ಕೆಂಡಗಳ ಮೇಲೆ ನಡೆಯುವವರ ಈ ವಿಚಿತ್ರ 


ದೃಶ್ಯ ವಿಜ್ಞಾನಕ್ಕೂ ಒಂದು ಸವಾಲು ಆಗಿದೆ. ಅನೇಕರು 
ಪರೀಕ್ಷಿಸಿ ಸೋತಿದ್ದಾರೆ ” ಅಜ್ಜಿ ಹೇಳಿದರು ಮಕ್ಕಳಿಗೆ. 

* ಇಲ್ಲಿ ಕಂಬಳ ಆಗುತ್ತಂತಲ್ಲ ಅಜ್ಜ , ಎಲ್ಲಿ ಅದು ? ” 
ಪ್ರಶ್ನಿಸಿದಳು ಸುಷ್ಮಾ , 

“ಕೋಣಗಳನ್ನು ನೀರು ತುಂಬಿದ ಗದ್ದೆಗೆ ಇಳಿಸಿ ಓಡಿಸುವ 
ಓಟದ ಸ್ಪರ್ಧೆಗೆ ' ಕಂಬಳ ' ಎನ್ನುತ್ತಾರೆ. ಹತ್ತಾರು ಜೊತೆ 
ಕೋಣಗಳು ಓಡುವ ಆ ಸ್ಪರ್ಧೆಯನ್ನಾ ದರೆ ನೋಡಲು ಬಹಳ 
ಮಜವಾಗಿರುತ್ತದೆ. ನೀವು ಬೆಂಗಳೂರಿಗೆ ಹಿಂದಿರುಗುವ 
ಮೊದಲು ಅದನ್ನೂ ತೋರಿಸಿಬಿಡುತ್ತೇನೆ. ” 

ಆದರೆ ' ಕಂಬಳ ' ಇಲ್ಲಿ ಎಲ್ಲಿಯೂ ಇಲ್ಲವೆಂದು ತಿಳಿದು 
ಬಹಳ ನಿರಾಸೆಯಾಯಿತು ಅಜ್ಜನಿಗೆ, ಮಕ್ಕಳು ಹಳ್ಳಿಗೆ 
ಬಂದು ಆಗಲೇ ಇಪ್ಪತ್ತು ದಿನಗಳು ಕಳೆದುಹೋಗಿದ್ದವು. 
ಇನ್ನೇನು ಹತ್ತು ದಿನಗಳೊಳಗೆ ಇಲ್ಲಿಂದ ಹೊರಟು ಬಿಡುತ್ತಾರೆ. 
ಅಜ್ಜನಿಗೆ ಈಗಲೇ ಬೇಸರ ತಲೆದೋರಿದೆ. 
, ಸಂಭ್ರಮ, ಸಂತೋಷಗಳಿಂದ ಮಕ್ಕಳ ಬೇಸಿಗೆಯ ರಜೆ 
ಮುಗಿಯುತ್ತ ಬಂದಿತು . ಅವರನ್ನು ಕರೆದುಕೊಂಡು ಹೋಗಲು 
ಬೆಂಗಳೂರಿನಿಂದ ಉಲ್ಲಾಸನ ತಂದೆ ಹೊರಟುಬಂದರು. ಅವರು 
ಬಂದ ದಿನ ಉಲ್ಲಾಸನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಉತ್ತರ 
ಭಾರತದ ಪ್ರವಾಸ ಮುಗಿಸಿ ಹಿಂದಿರುಗಿದರು . ಮನೆ ತುಂಬಿತು 
ದೊಡ್ಡವರಿಂದ, ಮಕ್ಕಳು ಬೆಂಗಳೂರಿಗೆ ಹೊರಡುವ ತಯಾರಿ 
ಯನ್ನು ನಡೆಸಿದರು. ಸತೀಶ ಮತ್ತು ನರೇಂದ್ರನಿಗೆ ಹಳ್ಳಿಯನ್ನು 
ಬಿಟ್ಟುಹೋಗಲು ಮನಸ್ಸಿರಲಿಲ್ಲ. ಪ್ರಶಾಂತವಾದ ಹಳ್ಳಿ 
ಅದೇನೋ ಮೋಡಿ ಹಾಕಿಬಿಟ್ಟಿತ್ತು ಆ ಎಳೆಯರಿಗೆ. 


ಹೊರಡುವ ದಿನ ಎಲ್ಲರಿಗೂ ಬೇಸರ, ಮೂರು ಮೈಲು 
ದೂರವಿರುವ ಬಸ್ಸಿನ ದಾರಿಯ ತನಕ ನಡೆದುಹೋಗಲು ಕಷ್ಟ 
ವಾಗಬಾರದೆಂದು ಅಜ್ಜ ಎತ್ತಿನ ಗಾಡಿಯನ್ನು ಸಜ್ಜುಗೊಳಿಸಿ 
ದರು. ಅಜ್ಜ ತಮ್ಮ ಮಗ, ಮೊಮ್ಮಕ್ಕಳು ಮತ್ತು ಗೆಳೆಯರಿ 
ಗಾಗಿ ತಿಂಡಿ ಮತ್ತು ಹಣ್ಣಿನ ಬುಟ್ಟಿಗಳನ್ನು ತಂದು ಗಾಡಿಯಲ್ಲಿ 
ಇರಿಸಿದರು. ಉಲ್ಲಾಸನ ತಂದೆ ಮೊದಲು ಗಾಡಿ ಹತ್ತಿ 
ಕುಳಿತರು . ಸತೀಶ, ನರೇಂದ್ರ , ಜಾನಕಿ , ಅಜ್ಜ ಅಜ್ಜಿಯ ಕಾಲಿ 
ಗೆರಗಿದರು. 

“ ಇನ್ನೊಮ್ಮೆ ಖಂಡಿತಾ ಇಲ್ಲಿಗೆ ಬರುತ್ತೇವೆ. ” 

ಅಜ್ಜ ಉಲ್ಲಾಸ ಮತ್ತು ಸುಷ್ಮಳನ್ನು ಎದೆಗಪ್ಪಿಕೊಂಡು 
ತಲೆ ನೇವರಿಸಿದರು. “ ಮುಂದಿನ ರಜೆಯಲ್ಲಿ ಇನ್ನೂ ಹತ್ತಾರು 
ಗೆಳೆಯರನ್ನು ಕರೆದುಕೊಂಡು ಬನ್ನಿ ನಮ್ಮ ಹಳ್ಳಿಗೆ ” ಎಂದರು. 

ಮಕ್ಕಳೆಲ್ಲಾ ಎತ್ತಿನ ಗಾಡಿಯನ್ನು ಹತ್ತಿ ಕುಳಿತರು. 
ಗಾಡಿಯ ಚಕ್ರಗಳು ನಿಧಾನವಾಗಿ ಉರುಳಿದವು ಮುಂದಕ್ಕೆ . 
ಅಜ್ಜ ಅಜ್ಜಿ ಚಕ್ರವನ್ನೇ ನೋಡುತ್ತ ನೋಡುತ್ತ ಹನಿದುಂಬಿದ 
ಕಣ್ಣುಗಳಿಂದ ಎಳೆಯರನ್ನು ಬೀಳ್ಕೊಟ್ಟರು. 


ಕನ್ನಡ ಸಾಹಿತ್ಯ ಪರಿಷತ್ತಿನ 

ಅಮ್ಮ ತನಿಧಿ 
“ ಒಬ್ಬ ಕನ್ನಡಿಗ - ಒಂದು ರೂಪಾಯಿ !” 
ಒಂದುಕೋಟಿರೂಪಾಯಿಯ ಇಡುಗಂಟಿನ ಉದ್ದೇಶ 
ಪರಿಷತ್ತಿನ ಆರ್ಥಿಕ ಸುಸ್ಥಿತಿಗೆ ಶಾಶ್ವತ ವ್ಯವಸ್ಥೆ 
ಕನ್ನಡಿಗರೇ , ದಯವಿಟ್ಟು ಉದಾರವಾಗಿ 

ನಿಮ್ಮ ಕಾಣಿಕೆ ನೀಡಿ 


ನಿಮ್ಮ ಹತ್ತಿರದ 
ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ಖಾತೆ ೧೦೧ಕ್ಕೆ 

ಕಾಣಿಕೆ ಜಮಾ ಮಾಡಿ 


